ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿನ ಪ್ರಶ್ನೆ ಸಂಖ್ಯೆ 

ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 

ಉತ್ತರಿಸಬೇಕಾದ ಸಚಿವರು 


90 

ಶ್ರೀ ಕೆ.ಎ. ತಿಪ್ಪೇಸ್ವಾಮಿ 

01.02.2021 

ಆರೋಗ್ಯ ಮತ್ತು ಕುಟುಲಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


ಈ. ಸಂ ಪುಶ್ನೆಗೆಳು 


ಉತ್ತರ 


ಕಳೆದ ಮೂರು ವರ್ಷಗಳಲ್ಲಿ ರಾಷ್ಟಿಕಯ 
ಗ್ರಾಮೀಣ ಆರೋಗ್ಯ ವಿಷನ್‌ ಸೇರಿದಂತೆ 
ಕೇಂದ್ರ ' ಸರ್ಕಾರದ ಯಾವ್ಯಾವ 
ಯೋಜನೆಯಡಿ ರಾಜ್ಯಕ್ಕೆ ಎಷ್ಟು ಅನುದಾನ 
ಬಿಡುಗಡೆಯಾಗಿದೆ. (ಯೋಜನೆಗಳ ಸಹಿತ 
ಜಿಲ್ಲಾವಾರು ವಿವರಗಳನ್ನು ನೀಡುವುದು) 


ಅ) 


ಕಳೆದ ಮೂರು ವರ್ಷಗಳಲ್ಲಿ ರಾಷ್ಟ್ರೀಯ ಗ್ರಾಮೀಣ 
ಆರೋಗ್ಯ ಮಿಷನ್‌ಗೆ ಹಾಗೂ ಜಿಲ್ಲಾ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಸಂಘಕ್ಸೆ ಬಿಡುಗಡೆಯಾದ 
ಅನುದಾನದ ವಿವರಗಳನ್ನು ಅನುಬಂಧ-01ರಲ್ಲಿ 
ನೀಡಲಾಗಿದೆ. 


ತುಮಕೂರು ಜಿಲ್ಲೆಗೆ ಈ 
ಯೋಜನೆಗಳಡಿಯಲ್ಲಿ ನೀಡಿರುವ ಅನದಾನ 
ಎಷ್ಟು: ' ತಾಲ್ಲೂಕುವಾರು ವಿವರಗಳನ್ನು 
ಯೋಜನೆಗಳ ಸಹಿತ ನೀಡುವುದು) 


ಈ) 


ತುಮಕೂರು ಜಿಲ್ಲೆಗೆ ಕಳೆದ ಮೂರು ವರ್ಷಗಳಲ್ಲಿ 
ಬಿಡುಗಡೆಯಾದ ಅನುದಾನದ ವಿವರಗಳನ್ನು 
ಅನುಬಂಧ- 0೦ರಲ್ಲಿ ಹಾಗೂ ತಾಲ್ಲೂಕುಬಾರು 
ಬಿಡುಗಡೆಯಾದ ಅನುದಾನದ ವಿವರಗಳನ್ನು 


National ‘Health Mission (NRHMy) 
ಯೋಜನೆಯಡಿ ಪ್ರಾಥಮಿಕ ಆರೋಗ್ಯ 
ಕೇಂದ್ರ ಮತ್ತು ಇತರೆ ಆಸ್ಕತ್ರೆಗಳ ದುರಸ್ಥಿಗೆ 
ಹಣ ಮೀಸಲಿಡಲಾಗಿದೆಯೇ: 


ಇ) 


ಅನುಬಂಧ-03ರಲ್ಲಿ ನೀಡಲಾಗಿದೆ. 


ಇಲ್ಲು 


NRHM , ಯೋಜನೆಯಡಿ 
ಅನುಷ್ಠಾನಗೊಳಿಸಿದ . ಯೋಜನೆಗಳಿಗೆ 
ಖರ್ಚು ಮಾಡಿದ ಮೊತ್ತವೆಷ್ಟು: 
(ತಾಲ್ಲೂಕುವಾರು 
ಬಿವರಗಳನ್ನುನೀಡುವುದು) 


ರಾಷ್ಟಿಕೀಿಯ ಗ್ರಾಮೀಣ ಆರೋಗ್ಯ ಮಿಷನ್‌ 
ಅಡಿಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಖರ್ಚು 
ಮಾಡಿದ ವಿವರಗಳನ್ನು ಅನುಬಂಧ: 02ರಲ್ಲಿ ಹಾಗೂ 
ತಾಲ್ಲೂಕುವಾರು ವೆಚ್ಚದ ವಿವರಗಳನ್ನು ಅನುಬಂಧ- 
03 ರಲ್ಲಿ ನೀಡಲಾಗಿದೆ. 


| ತುಮಕೂರು ಜಿಲ್ಲೆ ಶಿರಾ ತಾಲೂ, 
ಪಟ್ಟಿನಾಯಕಸ ಹಳ್ಳಿಯಲ್ಲಿರುವ 
ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು 
ಸಮುದಾಯ ಆರೋಗ್ಯ ಕೇಂದ್ರವಾಗಿ 
NRHM ಯೋಜನೆಯಲ್ಲಿ ಉನ್ನತೀಕರಿಸಲು 
ಕ್ರಮಕೈಗೊಳ್ಳಲಾಗುವುದೇ: ಇಲ್ಲದಿದ್ದಲ್ಲಿ, 
ಯಾವ ಯೋಜನೆಯಡಿ ಈ ಆರೋಗ್ಯ 
ಕೇಂದ್ರವನ್ನು ಉನ್ನತೀಕರಿಸಲಾಗುವುದು? 


ಉ) 


ಇಲ್ಲ. 
ಆರ್ಥಿಕ ವಿಸ್ತರತೆ ಇಲ್ಲದೇ ಇರುವುದರಿಂದ ಯಾವುದೇ 
ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ 
ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ಲರ್ಜಿಗೇರಿಸುವ 
ಪ್ರಸ್ತಾವನೆಗಳು ಸದ್ಯಕ್ಸೆ ಸರ್ಕಾರದ ಮುಂದೆ 
ಇರುವುದಿಲ್ಲ. 


ಸಂಖ್ಯೆ: ಆಕುಕ 90 ಎಸ್‌.ಟಿ.ಕ್ಯೂ 2021 


CS QUAtde 
pd 
“ (ಡಾ|| ಕೆ.ಸುಧಾಕರ್‌) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕ್ಷಣ ಸಚಿವರು. 


ಅನುಬಂಧ-01 


(ರೊ. ಕೋಟಗಳಲ್ಲ) 


ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ie ಆರೋಗ್ಯ ಅಭಿಯಾನಕ್ಕೆ ಬಿಡುಗಡೆಯಾದ ಅನುದಾನದ ವಿವರ 


ಕ ರಾಜ್ಯ ಸರ್ಕಾರದಿಂದ 'ಕೇಂದ್ರ'ಸ ಸರ್ಕಾರದಿಂದ ಬಿಡುಗಡೆಯಾದ” 
ಕ್ರಸಂ. ಆರ್ಥಿಕ ವರ್ಷ ಬಿಡುಗಡೆಯಾದ ಅನುದಾನ 
ಅನುದಾನ ಸೊಸೈಟಿ ಮೂಲಕ ಖಜಾನೆ ಮೊಲ 
2017-18 734.28 700.89 398.69 
2018-19 738.18 680.90 520.62 
2019-20 [71951 | 798.23 | 280.37 


[™ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಔ”ಜಿಲ್ಲಾ ಆರೋಗ್ಯ ಮೆತ್ತು ಕುಟುಂಬ ಕಲ್ಯಾಣ ಸಂಘಕ್ಕೆ ಬಿಡುಗಡೆಯಾದ 


—— 


"ಅನುದಾನದ ವವರ 
(ರೂ. ಕೋಟಿಗಳಲ್ಲಿ) 
ಕ್ರಸಂ ಜಿಲ್ಲೆಗಳು 2017-18 2018-19 2019-20 
| 1 | ಬಾಗಲಕೋಟೆ 22.96| 30.05 47,12 | 
2 | ಬೆಂಗಳೂರು ಗ್ರಾಮಾಂತರ 10.95 15.08 17.99 
r 3 | ಬೆಂಗಳೂರು ನಗರ 38.71 30.81 47. 30, 
4 [ಬೆಳಗಾವಿ 49.81 53.62 69.57, 
/ 5 ಬಳ್ಳಾರಿ eel '36.97 39.58] 7682 
6  |ಬೀದರ್‌ 25.04 34.37 50.16 
| 7 ವಿಜಯಪುರ 26.26 32.76| | _50.79| 
8 | ಚಾಮರಾಜನಗರ 14.97 20.83 | ಶಿ 67| 
9 | ಚಿಕ್ಕಬಳ್ಳಾಪು 18.42 22.74 29.55 
10 | ಚಿಕ್ಕಮಗಳೂರು 22.24 34.54 39.77 | 
| 11 |ಚಿತ್ರದುರ್ಗ 22.49 | 30.26 33.85 
12 ದಕ್ಷಿಣ ಕನ್ನಡ 19.46 31.32 35.36 | 
3 ದಾವಣಗೆರ g 25,92 31.37 32.94 | 
14 |ಧಾರವಾಡ 22.07 27.11 33.41 | 
15 [ಗದಗ 18.30 22.84 24.12 | 
.16 | ಕಲಬುರಗಿ 43.87 43.16 66.32 
17 ಹಾಸನ | 2741] 31.97[ 37.47 | 


ಸಮು 
(ರೂ. ಕೋಟಿಗಳಲ್ಲಿ) 


ತುಮಕೂರು ಜಿಲ್ಲಾ ಆಕುಕ ಸಂಘಕ್ಕೆ ಕ ಕಳೆದ ಮೂರು ವರ್ಷಗಳಿಂದ ರಾಜ್ಯ ಆಕುಕ 
ಸಂಘದಿಂದ "ಬಡುಗಡೆ ಮಾಡಿದ ಅನುದಾನ ಹಾಗೂ ಖರ್ಚಿನ" ವವರ 


ಕ್ರಸಂ ಆರ್ಥಿಕ ವರ್ಷ | ಖರ್ಚು 

1 2017-18 35.48 37.98 

3 2018- 19 4143 : 4301 
ಬ ಲ ನ ಕ 


ಷರಾ : ಹೆಚ್ಚುವರಿ ವೆಚ್ಚವನ್ನು ಆರಂಭಿಕ ಶಿಲ್ಲಿನಲ್ಲಿ ಭರಿಸಲಾಗಿದೆ. 


ಅನುಬಂಧ-03 


2017-18, 2018-19 ಮತ್ತು 2019-20 ನೇ ಆರ್ಥಿಕ ಸಾಲಿನಲ್ಲಿ ತುಮಕೂರು. ಜಿಲ್ಲಾ ಆಕುಕ 
ಸಂಘದಡಿ ತಾಲ್ಲೂಕುವಾರು ಖರ್ಚು ವೆಚ್ಚದ ವಿವರ 


ರೂ.ಕೋಟಿಗಳಲ್ಲಿ 


1 [ಚಿಕ್ಕನಾಯಕನಹಳ್ಳಿ 1.17 0.98 
2 ಗುಬ್ಬಿ 1.42 1.44 
3 | ಕೊರಟಗೆರೆ 0.95 0.80 
4 |ಕುಣಿಗಲ್‌ 1.46 1.51 
5 ಮಧುಗಿರಿ 1.11 1.18 
6 | ಪಾವಗಡ 2.00 1.81 
7 [ಶಿರಾ 1.83 2.01 
8 ತಿಪಟೂರು 1.42 1.26 
9 | ತುಮಕೂರು 4.00 4.05 
10 [ತುರುವೇಕೆರೆ 1.04 1.06 

ಒಟ್ಟು 16.40 16.10 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 90ಕ್ಕೆ ಪೂರಕ ಟಿಪ್ಪಣಿ 


ರಾಷ್ಟ್ರೀಯ ಗ್ರಾಮೀಣ ಆರೋ ಗ್ಯ ಅಭಿಯಾನವು 2005 ರಲ್ಲಿ ಕೇಂದ್ರ ಪುರಸ್ಕ; ತ. ಯೋಜನೆಗಳಡಿ 
ಪ್ರಾರಂಭವಾಗಿದ್ದು, 2013 ರಲ್ಲಿ ರಾಷ್ಟೀಯ ಪಗರ ಆರೋಗ್ಯ ಅಭಿಯಾನವು ಒಳಸುಂದು ರಾಷ್ಟ್ರೀಯ 
ಆರೋಗ್ಯ ಅಭಿಯಾನವಾಗಿ ಕಾರ್ಯ ಗತಗೊಂಡಿದೆ. 


ಸಮಗ್ರ ಮತ್ತು ಗುಣಿಮಟ್ಟದ ಆರೋಗ್ಯ ಸೇವೆಗಳನ್ನು -ಒದಗಿಸಿ ಸೇವೆಗಳನ್ನು ಸಮಾನವಾಗಿ 
ಪಡೆಯಲು ಮತ್ತು ಪ್ರಾಂತೀಯ ಅಸಮಾವತೆ ಹೋಗಲಾಡಿಸು ಪುದು. ಜನಸಂಖ್ಯೆ ಏರದಂತೆ ಸ್ಥಿರೀಕರಿಸಿ, 
ಆಯುಷ್‌ ಪದ್ಧತಿಯನ್ನು ಆರೋಗ್ಯ ಸೇವೆಗಳ ಅವಿಭಾಜ್ಯ ಅಂಗವಾಗಿ ಮಾಡುವುದು. ಎಲ್ಲಾ ಆರೋಗ್ಯ 
ಚಟುವಟಿಕೆಗಳಲ್ಲಿ ಸಮುದಾಯದ ಸಕ್ರಿಯ ಭಾಗವಹಿಸುವಿಕೆಯಂದ ಸೇವೆಗಳನ್ನು ಉತ್ತಮವಾಗಿ 
ಪಡೆಯುವಂತೆ ' ಮಾಡುವುದು ಅಭಿಯಾನದ ಉದ್ದೇಶವಾಗಿದೆ. 


2017-18, 2018-19 ಮತ್ತು 2019-20ನೇ ಸಾಲುಗಳಲ್ಲಿ ಕೇಂದ್ರ ಸರ್ಕಾರದಿಂದ ಸೊಸೈಟಿ 
ಮೂಲಕ ರೂ. 2180.02 ಕೋಟಿ ಖಜಾನೆ ಮೂಲಕ ರೂ.1199.68 ಕೋಟಿ ಮುತ್ತು ರಾಜ್ಯ ಸರ್ಕಾರದಿಂದ 
ರೂ 219197 ಕೋಟಿ ಗಳನ್ನು ರಾಷ್ಟ್ರೀಯ ಆರೋಗ್ಯ ಅಭಿಯಾನಕ್ಕೆ ಬಿಡುಗಡೆ ಮಾಡಲಾಗಿರುತ್ತದೆ ಇದರಲ್ಲಿ 
ಎಲ್ಲಾ ಜಿಲ್ಲೆಗಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘಗಳಿಗೆ ರೂ. 2788.22 ಕೋಟಿಗಳನ್ನು 
ಬಿಡುಗಡೆ ಮಾಡಲಾಗಿರುತ್ತದೆ. 


ತುಮಕೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣಿ ಸಂಘಕ್ಕೆ ರೂ. 127.53 ಕೋಟಿಗಳನ್ನು 
ಬಿಡುಗಡೆ ಮಾಡಲಾಗಿದ್ದು, ರೂ. 13180 ಕೋಟಿಗಳು ವೆಚ್ಚವಾಗಿರುತ್ತದೆ ಹಾಗೂ ಹೆಚ್ಚುವರಿ ವೆಚ್ಚವನ್ನು 
ಆರಂಭಿಕ ಶಿಲ್ಲಿನಲ್ಲಿ ಭರಿಸಲಾಗಿರುತ್ತದೆ. 


ಆರ್ಥಿಕ ವಿಸರತೆ ಇಲ್ಲದೇ ಇರುವುದರಿಂದ ಯಾವುದೇ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು 


ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆಗಳು ಸದ್ಯಕ್ಕೆ ಸರ್ಕಾರದ ಮುಂದೆ 


p3: 


